~~ ” 
er 5 
ke pS pY f 
(ಎ H~ - ? 
pa 
/ 
x 
> 


ಕೆಲಸವು ಮೋಜಗಿಂತಲೂ ಹೆಚ್ಚು ಮೋಜನದಾಗಬಲ್ಲದು- 
ಸರ್‌ ನೋಯೆಲ್‌ ಪಿಯರ್‌ ಕವರ್ನ್‌ (189೨-1973). ಒಬ್ಬ ನಾಟಕ 
ರಚನಾಕಾರ, ಸಂಗೀತ ಸಂಯೋಜಕ, ನಿರ್ದೇಶಕ, ನಟ 
ಹಾಗೂ ಹಾಡುಗಾರ. 


ಅತ್ಯುನ್ನತ ಸಾಧನೆಯೆಂದರೆ. ಕೆಲಸ ಮತ್ತು ಆಟದ ನಡುವಿನ 
ಗೆರೆಯನ್ನು ಮಸುಕುಗೊಳಸುವುದು-ಅರ್ನಾಲ್ಡ್‌ ಹೆ. ಬಾಯ್ದಾಬ, 
ಇತಿಹಾಸಕಾರ (1889-1975). 


ವಿಜ್ಞಾನವನ್ನು ಏಕೆ ಯಾವಾಗಲೂ ಒಂದು ಆಟ ಅಥವಾ ಮೋಜು ಎಂದು 
ಪರಿಗಣಿಸಲಾಗುವುದಿಲ್ಲ? ಖಂಡಿತವಾಗಿಯೂ ಹಾಗೆ ಆಗಬೇಕು. ನನ್ನ 
ನಂಬಕೆಯ ಪ್ರಕಾರ, ನಾವು ವಿಜ್ಞಾನವನ್ನು ತು೦ಬಾ ಸಂಕುಚಿತವಾಗಿ 
ಮೋಡುವುದೂ ಸಮಸ್ಯೆಗೆ ಕೆಲಮಲ್ಟಗೆ ಕಾರಣವಾಗಿದೆ. ವಿಜ್ಞಾನವೆಂದರೆ 
ಏನು? ವೈಜ್ಞಾನಿಕ ವಿಧಾನ ಎಂದರೇನು? ವಿಜ್ಞಾನವನ್ನು ಯಾರು, 
ಯಾವಾಗ, ಯಾವ ಉದ್ದೇಶಕ್ಸಾಗಿ ತಮ್ಮ ಆಚರಣೆಯ ಭಾಗವನ್ನಾಗಿ 
ಮಾಡಿಕೊಳ್ಳಬೇಕು? ಈ ಎಲ್ಲ ಪ್ರಶ್ನೆಗಳಗೆ ನಾವು ಸಂಕುಚಿತವಾಗಿ, 
ಸಂಪ್ರದಾಯಬಧ್ಧ ರೀತಿಯಲ್ಲ ಉತ್ತರಿಸಲು ನೋಡುತ್ತೇವೆ. ವಿಜ್ಞಾನವು 
ಸಂಕೀರ್ಣ ಅಥವ ಜಟಲವಾದುದು, ಅದರಲ್ಲ ತೊಡಗಿಕೊಳ್ಳುವುದು. 
ಮುಂದುವರೆಯುವುದು, ಸಂವಹಿಸುವುದು, ಕಅಸುವುದು ಕಷ್ಟ, ಹಾಗಾಗಿ 
ಕಲಅಯುವುದೂ ಕೂಡ ಕಷ್ಟ ಎಂದು ಭಾವಿಸುತ್ತೇವೆ. ಇದೊಂದು ದೊಡ್ಡ 
ನಾಚಿಕೆಯ ಸಂಗತಿಯಾಗಿದ್ದು ಬದಲಾಗಖೇಕದೆ. ದ ವೈರ್‌ ಸೈನ್ಸ್‌ ಎಂಬ 
ಆನ್‌ಲೈನ್‌ ತಾಣಕ್ಕೆ ನಿಯಮಿತವಾಗಿ ಅಂಕಣವೊಂದನ್ನು ಬರೆಯುವ 
ಮೂಲಕ ನಾನು ಇಂತಹ ಬದಲಾವಣಿಯನ್ನು ತರುವ ನಿಟ್ಟನಲ್ಲ ಚಿಕ್ಕ 
ಕೊಡುಗೆಯೊಂದನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ. ಮೊದಲನೆಯ 
ಹೆಜ್ಜೆಯಾಗಿ. ವಾನು ನನ್ನ ಅಂಕಣವನ್ನು ಮೋರ್‌ ಫನ್‌ ದ್ಯಾನ್‌ ಫನ್‌ 
ಎಂದು ಹೆಸರಿಸಿದ್ದೇನೆ. ನನ್ನ ಲೇಖನಗಳನ್ನು ಶ್ರೀ ಕೊಳ್ಳೇಗಾಲ ಶರ್ಮಾ 
ಅವರು ಕನ್ನಡಕ್ಕೆ ಭಾಷಾಂತರಿಸುತ್ತಾರೆ. ಕನ್ನಡದ ಪಠ್ಯವು ದಿ ವೈರ್‌ 
ಸೈನ್ಸ್‌ನಲ್ಲ ಪ್ರಕಟವಾಗುತ್ತದೆ. ಅದನ್ನು ಡಾ. ಜೆ.ಆರ್‌. ಮಂಜುನಾಥ 
ಅವರು ನಿತ್ಯವೂ "ಜಾಣಸುದ್ದಿ” ಎಂಬ ವಿಜ್ಞಾನಕ್ಕೆ ಸಂಬಂಧಿಸಿದ 
ಪಾಡ್‌ಕ್ಕಾಸ್ಟ್‌ ನಲ್ಲ ಕನ್ನಡದಲ್ಲ ನಿರೂಪಿಸುತ್ತಾರೆ. ವಿಜ್ಞಾನವನ್ನು 
ಕುರಿತಂತೆ ನಮ್ಮ ಗ್ರಹಿಕೆಯನ್ನು ಬದಲಾಯುಸಿಕೊಳ್ಳುವ ದಿಸೆಯಲ್ಲ 
ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಸ್ಪೂರ್ತಿ ನೀಡುವುದೇ ನನ್ನ ಆಶಯ. 


ಪತಿ ಚಿಕ್ಕ ಬರಹದಲ್ಲಿಯೂ ನಾನು ಮೂರು ಸಂಗತಿಗಳನ್ನು ಎತ್ತಿ 
ತೋರಿಸಲು ಪ್ರಯತ್ನಿಸುತ್ತೇನೆ; ಮೊದಲನೆಯದು ವಿಜ್ಞಾನವೆನ್ನುವುದು 
ಮೋಜು. ಎರಡನೆಯದಾಗಿ. ಬಹುಮಟ್ಟಗೆ ಯಾರು ಬೇಕಾದರೂ 
ವಿಜ್ಞಾನವನ್ನು ಆಚರಣೆಂರುಲ್ಲ ಅಲ್ಯ್ಯಾಸದಲ್ಲಿ ತರಬಹುದು. 
ಮೂರನೆಯದಾಗಿ, ವಿಜ್ಞಾನವು ಮಾನವನ ಜ್ಞಾನ ಪ್ರಪಂಚದ ಎಲ್ಲ 
ಕ್ಷೇತ್ರಗಳಗೂ ಕೊಡುಗೆ ನೀಡಬಲ್ಲುದು. ನಾನು ವಿಜ್ಞಾನದ ಉತ್ಸನ್ನಗಳಗೆ 


114 ' ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಥೂಲ್‌ ಸೈನ್ನ | ಜನವರಿ 2021 


"HRP } 
N Pv NK K 
~ s A ಲ: ’ ey PY; [5 ಫಾ 
2 ai BT EDS : 


ನೀಡಿದಷ್ಟೇ ಗಮನವನ್ನು ಅದರ ಪ್ರಕ್ರಿಯೆಗಳಗೂ ನೀಡುತ್ತೇನೆ. 
ಏಕೆಂದರೆ, ಗುರಿಗಿಂತಲೂ ಪಯಣವೇ ಹೆಚ್ಚು ಮುಖ್ಯ ಎಂಬ ಮಾತಿನಲ್ತ 
ನನಗೆ ನಂಜಕೆಯುದೆ. ವಿಜ್ಞಾನವೆಂದರೆ, ಕೇವಲ ವಿಜ್ಞಾನಿಗಳು ಪ್ರಪಂಚದ 
ಇತರರಿಗೆ ನೀಡುವ ಸಿದ್ಧ ಉಡುಗೊರೆಗಳ ಗುಚ್ಛವಷ್ಟೇ ಅಲ್ಲ. ಬದಲಗೆ 
ವಿಜ್ಞಾನವು ಬದುಕಿನ ರೀತಿ, ನಾವೆಲ್ಲರೂ ಅದನ್ನು ಆಚರಣಿಯಲ್ಲ 
ತರಬಹುದು ಹಾಗೂ ಜಾಣರೂ ಆಗಬಹುದು, ಜೊತೆಯಲ್ಲಿಯೇ 
ಸಂತೋಷವಾಗಿಂಯೂ ಇರಬಹುದು ಎನ್ನುವ ಸಂದೇಶವನ್ನು 
ರವಾನಿಸಲು ನಾನು ಪ್ರಂಖಯುತ್ನಿಸುತ್ತಿದ್ದೇನೆ. ಅತ್ಯಾಧುನಿಕ 
ಪ್ರಯೋಗಾಲಯಗಳು ಹಾಗೂ ದೊಡ್ಡ ಮೊತ್ತದ ಅನುದಾನಗಳಲ್ಲದೆಯೇ 
ಕೇವಲ ಕುತೂಹಲ ಹಾಗೂ ತುಸು ಸಾಹಸಿ ಪ್ರವೃತ್ತಿಯುರುವ ಯಾರೇ 
ಆದರೂ ತೊಡಗಿ-ಕೊಳ್ಳಬಹುದಾದ ವೈಜ್ಞಾನಿಕ ಸಂಶೋಧನೆಗಳ 
ಉದಾಹರಣೆಗಳನ್ನು ನೀಡುವ ಮೂಲಕ ನಾನು ವಿಜ್ಞಾನವನ್ನು 
ಪ್ರಜಾತಾಂತ್ರಿಕಗೊಆಸುವ ಆಶಯವನ್ನು ಹೊಂದಿದ್ದೇನೆ. ನಾವ್ಯಾರೂ 
ಕೇವಲ ಜ್ಞಾನದ ಗ್ರಾಹಕರು ಅಥವಾ ಉಪಭೋಗಿಗಳಷ್ಟೇ ಆಗಿ 
ಉಳಂಯುವುದರಲ್ಲ ಸಂತೃಪ್ತಿ ಪಡಬೇಕಿಲ್ಲ ಎಂಬುದನ್ನು 
ತೋರಿಸುವುದು ನನ್ನ ಆಶಯ. ಪ್ರತಿಯೊಬ್ಬರೂ ಅದರಲ್ಲಯೂ 
ವಿಶೇಷವಾಗಿ ಯುವ ವಿದ್ಯಾರ್ಥಿಗಳು ಮತ್ತು ಹವ್ಯಾಸಿ ವಿಜ್ಞಾನಿಗಳು 
ವಿಜ್ಞಾನದಲ್ಲ ಜ್ಞಾನದ ಉತ್ಪಾದಕರಾಗಬಹುದು. ಆದರೆ ಅಂಕಣಪೊಂದು 
ಅದಷ್ಟನ್ನೇ ಮಾಡಲು ಸಾಧ್ಯ. ಶಿಕ್ಷಕರು ಯುವ ಮನಸ್ಸುಗಳನ್ನು 
ರೂಪಿಸುವ ವಿಶೇಷ ಅದಿಕಾರ ಹಾಗೂ ಜವಾಬ್ದಾರಿಂಯುನ್ನು 
ಹೊಂದಿರುವುದರಿಂದ, ನೀವು ಇನ್ನೂ ಹೆಚ್ಚಿನದನ್ನು ಮಾಡಬಲ್ಲಿರಿ. 
ಅದಕ್ಷಾಗಿ ನಿಮಗೆ ಈ ಸಂದೇಶ. 


ಬಾಕ್ಸ್‌ 1 ನೋಡಿ: 
} ನನ್ನ ಅಂಕಣ : 'ಮೋಜಗಿಂತಲೂ ಹೆಚ್ಚನ ಮೋಜು' : 


In English: https://science.thewire.in/the-sciences/ 
more-fun-than-fun-science-stories-raghavendra- 
gadagkarl. 

In Kannada: https://science.thewire.in/the-sciences/ 
raghavendra-gadagkar-column-kannada-podcast- 
kollegala-sharma-janasuddi/. 

Narrated by Dr. J. R. Manjunatha in the daily 
Kannada science podcast Janasuddi: https://anchor. 
fm/kollegala/episodes/4-1-ekOils/. 

2. ಶ್ರೀ ಕೊಳ್ಳೇಗಾಲ ಶರ್ಮಾ ಅವರ, "ವಿಜ್ಞಾನ ಸಂವಹನವು ನನ್ನನ್ನು ಏಕೆ 
ಉತ್ತೇಜಸುತ್ತದೆ?' ಎಂಬ ಲೇಖನ : ಗttps://indiabioscience-org/ 
columns/opinion/why-does-science-communication- 

excite-me. 


3. ಫ್ರೆಂಚ್‌ ಅಕಾಡೆಮಿ ಆಫ್‌ ಸೈನ್ಸಸ್‌ ನ 35೦ನೇ ಜನ್ಯದಿನದ ಸಂದರ್ಭದಲ 
ಅವರು ಕೇಳದ ಪ್ರಶ್ನೆಗೆ ನನ್ನ ಉತ್ತರ: ಗttps://insa.nic.in/ 
writereaddata/UpLoadedFiles/PINSA/2016_Art109.pdf. 

4. ್ಯಅಸನ್‌ ಗೋಷ್ಲಿಕ್‌ ಅವರ ದ ಗಾರ್ಡನರ್‌ ಎಂಡ್‌ ದ ಕಾರ್ಪೆಂಟರ್‌ : 
https://us.macmillan.com/books/9781250132253. 


ಫ್ರೆಂಚ್‌ ಅಕಾಡೆಮಿ ಆಫ್‌ ಸೈನ್ಸ್‌ ನವರು ತಮ್ಮ 35೦ ನೇ ಜನ್ಯದಿನದ 
ಸಂದರ್ಭದಲ್ಲ ಜಗತ್ತಿನಾದ್ಯಂತ ಇರುವ ವಿಜ್ಞಾನ ಅಕಾಡೆಮಿಗಳ 
ಅಧ್ಯಕ್ಷರನ್ನು ಸಂಪರ್ಕಿಸಿ, "ನಮಗೆ ಬಹ್ಯಾಂಡವನ್ನು ಅರ್ಥ 
ಮಾಡಿಕೊಳ್ಳಲು ಅಗತ್ಯವಾದ ಸಾಧನಗಳೇನು?' ಎಂಬ ಪ್ರಶ್ನೆಗೆ 
ಉತ್ತರಿಸುವಂತೆ ಆಹ್ವಾನಿಸಿತು. ಬಹ್ಕಾಂಡದ ಭವಿಷ್ಯವನ್ನು ಊಹಿಸಲು 
ನಮಗೆ ಸಾಧ್ಯವಿಲ್ಲದ ಕಾರಣ, ಭವಿಷ್ಯದಲ್ಲ ಯಾವ ಸಾಧನಗಳು 
ನಮಗೆ ಅಗತ್ಯವಾಗುತ್ತವೆ ಎನ್ನುವುದನ್ನು ತಿಆದುಕೊಳ್ಳಲು ಸಾಧ್ಯವಿಲ್ಲ 
ಎಂಬುದು ನನ್ನ ಉತ್ತರವಾಗಿತ್ತು. ನಾವು ಮಾಡಬಹುದಾದದ್ದು ಹಾಗೂ 
ಮಾಡಬೇಕಾಗಿದ್ದೆಂದರೆ. ಮಾನವ ಮನಸ್ಸುಗಳನ್ನು ಪಹೋಷಿಸುವುದು, 
ಅಂದರೆ ಮಾನವರಲ್ಪನ ಮುಂದಿನ ಪೀಆಗೆಯ ಮನಸ್ಸುಗಳನ್ನು 
ಸಲಹುವುದು. ಭವಿಷ್ಯದಲ್ಲಿ ಯಾವುದೇ ಸಮಯದಲ್ಲ ಒಳತೋ 
ಕೆಡುಕೋ, ಹಿತಕರಪೋ ಅಹಿತಕರಪೋ ಯಾವುದೇ 
ತುರ್ತುಪರಿಸ್ಥಿತಿಯಾಗಲಅ (ಅಕ್ಷಟನ್ನು) ಅದನ್ನು ಎದುರಿಸಲು 
ಅಗತ್ಯವಾದ ಸಾಧನಗಳನ್ನು ಅನ್ನೇಷಿಸಲು ಹಾಗೂ ನಿರ್ಮಿಸಲು 
ನಮಗೆ ಅನುವು ಮಾಡಿಕೊಡುವ ಅತ್ಯಂತ ಮುಖ್ಯವಾದ ಸಾಧನ 
ಅದೊಂದೇ. 'ನಾವು' ಎನ್ನುವುದು ಮುಖ್ಯವಾಗಿ ಶಿಕ್ಷಕರಿಗೆ 
ಅನ್ವಯುಸುತ್ತದೇ. 


ಆದರೆ ನಮ್ಮ ಪ್ರಸಕ್ತ ಶೈಕ್ಷಣಿಕ ವ್ಯವಸ್ಥೆಯು ದೋಷಪೂರಿತವಾಗಿದೆ- 
ವಾವು ಮಕ್ಷಳಗೆ ಹೇಗೆ ಯೋಚಿಸಬೇಕು ಎಂದು ಕಲಅಸುವುದರ 
ಬದಲಾಗಿ ಅವರಲ್ಲ ಮಾಹಿತಿಯನ್ನು ತುಂಬುತ್ತೇವೆ. ನಾವು ಅವರ 
ಕುತೂಹಲ ಹಾಗೂ ಸೃಜನಶೀಲತೆಯನ್ನು ನಾಶಪಡಿಸಿ, ಅದರ 
ಜಾಗದಲ್ಲಿ 'ಜ್ಞಾನ'ವನ್ನು ತುಂಬುತ್ತೇವೆ. ಕೆಲವೊಮ್ಮೆ. ವಿದ್ಯಾರ್ಥಿಯು 
ಕಡಿಮೆ ವ್ಯಾಸಂಗವನ್ನು ಹೊಂದಿದ್ದರೂ ಹೆಚ್ಚು ಚುರುಕು ಮತ್ತು 


ಅಪಣಿ: 


1 ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಲಾದ ಚಿತ್ರದ ಮೂಲ: 


ಬುದ್ಧಿಮತ್ತೆಯನ್ನು ಹೊಂದಿರುವುದನ್ನು ನಾನು ನೋಡುತ್ತೇನೆ. ಹೊಸ 
ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಅವರು ಹೊಂದಿರುವ 
ಸಾಧ್ಯತೆ ಹೆಚ್ಚರುತ್ತದೆ. ಆಗಾಧ್ದೆ ವಾನು, ನನ ್ನೆ ವಿದ್ಯಾರ್ಥಿಗಳನ್ನು 
ಚಿಂತಕರನ್ನಾಗಿ, ಸಮಸ್ಯೆಗಳನ್ನು ಪರಿಷರಿಸುವವರಸ್ಸಾಗಿ 
ಹೋಷಿಸುವುದಕ್ಕಿಂತಲೂ ಮೊದಲು, ಅವರ ಶಿಕ್ಷಣದಿಂದ ಅವರನ್ನು 
'ಗುಣಪಡಿಸಬೇಕು' ಎಂದು ತಮಾಷೆ ಮಾಡುತ್ತಿರುತ್ತೇನೆ. ನಿಮಗೆ ಈ 
ಶಕ್ತಿ ಇದೆ. ತನ್ನು ಪುಸ್ತಕ, 'ದ ಗಾರ್ಡನರ್‌ ಎಂಡ್‌ ದ ಕಾರ್ಪೆಂಟರ್‌” 
ದಲ್ಲ ಮಕ್ಷಳ ಮನಃಶಾಸ್ತಷ್ಣೆ ಅಲಸನ್‌ ಗೋಷಪ್ತಿಕ್‌, ಗುರಿ-ನಿರ್ಡೇಶಿತ 
'ಶೋಷಣಾ- ಕಲಕೆ ' ಯ ಮೇಲನ ಅತಿ Ne ಹಾಗೂ 
ಉಲ್ಲಾಸಮಯವಾದ 'ಶೋಧನಾ-ಕಲಕೆ"ಯೆಡೆಗಿನ ನಮ್ಮ 
ಅವಗಣನೆಯ ಕುರಿತು ಖೇದ ವ್ಯಕ್ತಪಡಿಸುತ್ತಾರೆ. ಇದು ವಿಜ್ಞಾನದ 
ಶಿಕ್ಷಣದಲ್ಲಿ ಉಂಟುಮಾಡುವಷ್ಟು ನಷ್ಟವನ್ನು ಬೇರೆಲ್ಲಿಯೂ ಮಾಡದು. 
ನಮ್ಮ ಮನಸ್ತಿನಲ್ಪರುವ ವಯಸ್ಸರ ಮಾದರಿಗೆ ಮಕ್ಕಳನ್ನು 
ಸರಿಹೊಂದಿಸುವ ಮರಗೆಲಸದವರ ಹಾಗೆ ಆಗಬಾರದು. ಬದಲಗೆ 
ವಾವು. ನಮ್ಮ ಮಕ್ಷಳು ಚೆನ್ನಾಗಿ ಬೆಕೆದು ಏಳಗೆ ಹೊಂದಿ, ತಮ್ಮ 
ಸಾಮರ್ಥ್ಯವನ್ನು ಅರಿತುಕೊಳ್ಳಲು ನೆರವಾಗುವಂತಹ ಸುರಕ್ಷಿತ ಹಾಗೂ 
ಪೋಷಕ ವಾತಾವರಣವನ್ನು ನಿರ್ಮಿಸುವ ತೋಟಗಾರನಂತಾಗಬೇಕು 
ಎಂಬುದಾಗಿ ಗೋಷಪ್ಲಿಕ್‌ ಸಲಹೆ ನೀಡುತ್ತಾರೆ. ಇದು ಪಾಲಕರಿಗೆ 
ಅವರಿತ್ತ ಸಲಹೆಯಾದರೂ ಶಿಕ್ಷಕರಿಗೆ ಇನ್ನೂ ಹೆಚ್ಚು ಸೂಕ್ತವಾದುದು 
ಎಂದು ನನಗಸ್ನಿಸುತ್ತದೆ. 


ವಾವು ವಿಜ್ಞಾನ ಶಿಕ್ಷಕರಾಗಿರಲ, ಸಂವಹನಕಾರರಾಗಿರಲ ಅಥವಾ 
ಸಂಶೋಧಶರಾಗಿರಲ ಮೋಬೆಲ್‌ ಪುರಸ್ಥ ತ ವಿಜ್ಞಾನಿ 
ಬೈನ್‌.ಟ.ಸೀಬೋರ್ಗ್‌ (1912-19೨೨) ಅವರ ಮಾತುಗಳನ್ನು ಕುರಿತು 
ಬಲೆೋಚಸ ಲೇಬೇಕು. "ಶೋಧನೆಯಲ್ಲೊಂದು ಸೆ ಸೌಂದರ್ಯವಿದೆ. 
ಸಂಗೀತದಲ್ಲ ಗಣಿತವಿದೆ. ನಿಸರ್ಣದ ವರ್ಣನೆಯಲ್ಲ ವಿಜ್ಞಾನ ಮತ್ತು 
ಕಾವ್ಯದ ಸಂಬಂಧವಿದೆ. ಅಣುವಿನೊಕಗೊಂದು ಸೊಗಸಾದ 
ಜೋಡಣೆಯುದೆ. ಹೀಗೆ ಜ್ಞಾನದಲ್ಲಯೇ ಏಕತೆಯುರುವಾಗ, ಬೇರೆ 
ಬೇರೆ ಶಿಬರಗಳಲ್ಲ ಬೇರೆ ಬೇರೆ ಜ್ಞಾನ ಶಿಸ್ತುಗಳನ್ನು ಕುರಿತು 
ಚಿಂತನೆಯನ್ನು ಮಾಡುವ ಪ್ರಯತ್ನಗಳು ಕೃತಕವಾಗಿ ಕಂಡುಬಂದಿವೆ.” 


https://pxhere.com/en/photo/340995. Credits: Papa Pic Free, Pixabay. License: CC-BY. 


ರಾಘವೇಂದ್ರ ಗದಗ್‌ಕರ್‌ ಅವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ (ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಸೈನ್ಸ್‌- ಐಐಎಸ್ಸಿ) ಸೆಂಟರ್‌ ಫಾರ್‌ 
ಎಕೊಲೊಜಕಲ್‌ ಸೈನ್ಸಸ್‌ನಲ್ಲ (ಪರಿಸರ ವಿಜ್ಞಾನ ಕೇಂದ್ರ) ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು (ಡಿಪಾರ್ಹ್‌ಮೆಂಟ್‌ ಆಫ್‌ ಸೈನ್ಸ್‌ ಎಂಡ್‌ ಟಿಕ್ನಾಲಜ) 
ನಿಯೋಜಸಿದ ಇಯರ್‌ ಆಫ್‌ ಸೈನ್ಸ್‌ ಛೇರ್‌ ಪ್ರೊಫೆಸರ್‌ ಆಗಿದ್ದಾರೆ. ಅವರನ್ನು ragh@iisc.ac.in. ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ದಿನೇಶ್‌ ಮಡಗಾಂವ್‌ಕರ್‌ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ನೂಲ್‌ ಸೈನ್‌ | ಜನವರಿ 2021 | 115 


